ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಲೋಕೋಪಯೋಗಿ ಪ್ರವಾಸಿ ಮಂದಿರದ ಅಕ್ರಮ ಕಾಂಪೌಂಡ್‌ ನಿರ್ಮಾಣದ ಬಗ್ಗೆ 


ಶ್ರೀ ಶರಣಪ್ಪ ಮಟ್ಕೂರ (ಶಿಕ್ಷಕರ ಕ್ಲೇತ್ರ):- 


1176(1326) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೀದರ್‌ ಜಿಲ್ಲೆಯ ಔರಾದ್‌ (ಬಾ) ತಾಲ್ಲೂಕು ಪಟ್ಟಿಣದಲ್ಲಿ ಲೋಕೋಪಯೋಗಿ ಪ್ರವಾಸಿ ಮಂದಿರವು 
ಅಸ್ಲಿತ್ವದಲ್ಲಿದೆಯೇ ; ಇದ್ದಲ್ಲಿ, ಯಾವ ದಿನಾಂಕದಂದು ಯಾವ ಸರ್ಮೆ ನಂಬರ್ನಲ್ಲಿ ಕಟ್ಟಡವನ್ನು 
ನಿರ್ಮಿಸಲಾಗಿದೆ ; 


(ಆ) ಸದರಿ ಕಟ್ಟಡವನ್ನು ನಿರ್ನಿಸಲು ಯಾರಿಂದ ಮತ್ತು ಯಾವ ದಿನಾಂಕದಂದು ಎಷ್ಟು ವಿಸೀರ್ಣದ 
ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಮತ್ತು ಜಮೀನಿಗೆ ಪಾವತಿಸಿರುವ ಹಣವೆಷ್ಟು ; 


(ಇ) ಪ್ರವಾಸಿ ಮಂದಿರದ ಸುತ್ತಲೂ ಕಾಂಪೌಂಡ್‌ ನಿರ್ಮಿಸಿರುವುದು ನಿಜವೆ ಇದ್ದಲ್ಲಿ, ಎಷ್ಟು ವಿಸೀರ್ಣದ 


(a 


ಜಮೀನಿನಲ್ಲಿ ನಿರ್ಮಿಸಲಾಗಿದೆ; ಈ ಭೂಮಿಯನ್ನು ಸ್ವಾಧೀನಪಡಿಸಿ ಕೊಳ್ಳಲಾಗಿದೆಯೇ ; ಇದ್ದಲ್ಲಿ, ಯಾವ 


ದಿನಾಂಕದಂದು ಎಷ್ಟು ಹಣ ಪಾವತಿಸಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ; ಇಲ್ಲದಿದ್ದಲ್ಲಿ, ಈ ಜಾಗದ 
ಮಾಲೀಕರು ಯಾರು; 


(ಈ) ಸದರಿ ಜಾಗದ ಮಾಲೀಕತ್ವಕ್ಕೆ ಸಂಬಂಧಪಟ್ಟಿಂತೆ ಸರ್ವೆ ಅಥವಾ ಜಂಟಿ ಸರ್ವೆ ಕಾರ್ಯ 
ನಡೆಸಲಾಗಿದೆಯೇ ; ಇದ್ದಲ್ಲಿ ವರದಿಯ ಪ್ರತಿ ನೀಡುವುದು; 


(ಉ) ಸದರಿ ಜಾಗವನ್ನು ಕಾನೂನು ಪ್ರಕಾರ ಸ್ವಾಧೀನಪಡಿಸಿಕೊಳ್ಳದೇ ಕಾಂಪೌಂಡ್‌ ನಿರ್ನಿಸಲಾಗಿದೆಯೇ ; 
ಹಾಗಿದ್ದಲ್ಲಿ, ಇದಕ್ಕೆ ಕಾರಣರಾದ ಅಧಿಕಾರಿ / ನೌಕರರ ವಿರುದ್ದ ಕೈಗೊಂಡಿರುವ ಅಥವಾ ಕೈಗೊಳ್ಳುವ 
ಕ್ರಮಗಳೇನು; 


(ಊ) ಅಕ್ರಮವಾಗಿ ಕಾಂಪೌಂಡ್‌ ನಿರ್ಮಿಸಿದ್ದಲ್ಲಿ ಸದರಿ ಜಾಗವನ್ನು ಮಾಲೀಕರಿಗೆ ಹಿಂದಿರುಗಿಸಲು 
ಈವರೆಗೂ ಕೈಗೊಂಡ ಕ್ರಮಗಳೇನು ; ಇಲ್ಲದಿದ್ದಲ್ಲಿ, ಮುಂದಾದರೂ ಜಮೀನನ್ನು ಹಿಂದಿರುಗಿಸಲು ಕ್ರಮ 
ಕೈಗೊಂಡು ಮಾಲೀಕರಿಗೆ ನ್ಯಾಯ ಒದಗಿಸಲಾಗುವುದೇ? (ವಿವರ ನೀಡುವುದು) 


